ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1264 
ಸದಸ್ಯರ ಹೆಸರು ಶ್ರೀ. ಶಶೀಲ್‌ ಜಿ. ನಮೋಶಿ ಶಿಕ್ಷಕರ ಕ್ಲೇತು 
ಉತ್ತರಿಸುವವರು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲ ಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 
ಉತ್ತರಿಸಬೇಕಾದ ದಿನಾಂಕ 08-03-2022 - 
ಶ್ರ. | "ಪ್ರಶ್ನೆ ಉತ್ತರ 
ಸಂ . 
ಅ) | ರಾಜ್ಯದಲ್ಲಿ ಒಟ್ಟು ಎಷ್ಟು ಬಾಲಕರ ರಾಜ್ಯದಲ್ಲಿ ಒಟ್ಟು 69 ಬಾಲಮಂದಿರಗಳಿದ್ದು, 
ಹಾಗೂ ಬಾಲಕಿಯರ ಬಾಲ | ಇದರಲ್ಲಿ 36 ಬಾಲಕರ ಬಾಲಮಂದಿರ ಹಾಗೂ 
ಮಂದಿರಗಳಿವೆ; . ಅವ್ರೊಗಳಲ್ಲಿ ಎಷ್ಟು|33 ಬಾಲಕಿಯರ ಬಾಲಮಂದಿರಗಳಾಗಿವೆ. ಈ 


ವಿದ್ಯಾರ್ಥಿಗಳು ಆಶ್ರಯ ಪಡೆದಿರುತ್ತಾರೆ. 
(ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ 


ಬಾಲಮಂದಿರಗಳಲ್ಲಿ ಒಟ್ಟು 2037 ಮಕಳು 
ಆಶ್ರಯ ಪಡೆದಿರುತ್ತಾರೆ. ಕಲ್ಯಾಣ ಕರ್ನಾಟಕ 


ಜಿಲ್ಲಾವಾರು ಮಾಹಿತಿ ನೀಡುವುದು) ಭಾಗದ ಬಾಲಮಂದಿರಗಳಲ್ಲಿ ಜಿಲ್ಲಾವಾರು 
ಆಶ್ರಯ ಪಡೆದಿರುವ ಮಕ್ಕಳ ಸಂಖ್ಯೆಯನ್ನು 

ಅನುಬಂಧ-1 ರಲ್ಲಿ, ಲಗತ್ತಿಸಿದೆ. 
| [ರಾಜ್ಯದಲ್ಲಿರುವ ಒಟ್ಟು ಮಹಿಳಾ[ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ 
ಆ) | ನಿಲಯಗಳ ಸಂಖ್ಯೆ ಎಷ್ಟು: ಮತ್ತು| ಇಲಾಖೆಯಡಿ 4 ಸ್ಟೀಕಾರ ಕೇಂದ್ರಗಳು ಮತ್ತು 8 
ಅದರಲ್ಲಿ ಆಶ್ರಯ ಪಡೆದ ಮಹಿಳೆಯರ | ರಾಜ್ಯ ಮಹಿಳಾ ನಿಲಯಗಳು 


ಕಾರ್ಯನಿರ್ವಹಿಸುತ್ಲಿದ್ದ, 661 ಮಹಿಳೆಯರು 
ಮತು 33 ಮಕ್ಕಳು (ತಾಯಿಯ ಜೊತೆ ಆಶ್ರಯ 
ಪಡೆದಿರುತ್ತಾರೆ. ವಿವರವನ್ನು ಅನುಬಂಧ-2 
ನೀಡಲಾಗಿದೆ. > 


3 ಮ ಬಾಲಮಂದಿರ' ಹಾಗೂ 
ಮಹಿಳಾ ನಿಲಯಗಳ ನಿರ್ವಹಣೆಗಾಗಿ 
ಎಷ್ಟು ಸಮಾಜ ಕಾರ್ಯಕರ್ತೆಯರು 
ಹಾಗೂ ಅಧೀತ್ಲಕರು ಮತ್ತು ಪ್ರಥಮ ದರ್ಜೆ 
ಸಹಾಯಕರು ಕಾರ್ಯನಿರ್ವಹಿಸುತ್ತಿದ್ದಾದೆ; 


. ಎಲ್ಲಾ ಸರ್ಕಾರಿ ಬಾಲಮಂದಿರಗಳಲ್ಲಿ ಒಬ್ಬರು 
ಅಧೀಕ್ಷಕರು ಮತ್ತು ಒಬ್ಬರು ಪ್ರಥಮ ದರ್ಜೆ 
ಸಹಾಯಕರು ಇನ್ನಿತರೆ ಸಿಬ್ಬಂದಿಗಳೊಂದಿಗೆ |' 
ಕಾರ್ಯನಿರ್ವಹಿಸುತ್ತಾರೆ. ಎಲ್ಲಾ ಜಿಲ್ಲಾ ಮಕ್ಕಳ 
ರಕ್ಷಣಾ ಘಟಕಗಳಲ್ಲಿ ಇಬ್ಬರು ಸಮಾಜ ಸೇವಾ 
ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ. 

ಸ್ಮೀಕಾರ ಕೇಂದ್ರ ಮತ್ತು ರಾಜ್ಯ ಮಹಿಳಾ 
ನಿಲಯಗಳಲ್ಲಿ ಸಮಾಜ ಕಾರ್ಯಕರ್ತೆಯರ 
ಹುದ್ದೆ ಮಂಜೂರಾಗಿರುವುದಿಲ್ಲ. 12 ಅಧೀಕ್ಷಕರ 
ಹುದೆ ಮಂಜೂರಾಗಿದ್ದು 5 ಹುದ್ಮೆಗಳು ಮಾತ್ರ 
ಭರ್ತಿಯಾಗಿದ್ದು 7 ಸಂಸ್ಥೆಗಳಲ್ಲಿ ಪ್ರಭಾರಿ 
ಅಧೀತ್ಮ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. 

ರಾಜ್ಯ ಮಹಿಳಾ ನಿಲಯದಲ್ಲಿ 11 ಪ್ರಥಮ 
ದರ್ಜಿ ಸಹಾಯಕರ ಹುದ್ಮೆಗಳು 
ಮಂಜೂರಾಗಿದ್ದು 9 ಪ್ರಥಮ ದರ್ಜಿ 
ಸಹಾಯಕರು  ಕಾರ್ಯನಿರ್ವಹಿಸುತ್ತಿದ್ದ 2 
ಹುದ್ದೆಗಳು ಖಾಲಿ ಇರುತ್ತದೆ. ವಿವರಗಳನ್ನು 
ಅನುಬಂಧ-3 ರಲ್ಲಿ ನೀಡಲಾಗಿದೆ. 


ಈ) | ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
ಸಬಲೀಕೆರಣ "ಇಲಾಖೆಯಲ್ಲಿ 
ಮಂಜೂರಾದ ಒಟ್ಟು ಹುಡ್ಕೆಗಳು ಎಷ್ಟು; 
ಅವುಗಳಲ್ಲಿ ಎಷ್ಟು ಹುದೆಗಳು ನಿಧನ, 


ಮಹಿಳಾ 


ಇಲಾಖೆಯಲ್ಲಿ ವ್ಯಂದವಾರು ಮಂಜೂರು! 
ಭರ್ತಿ/ಖಾಲಿ ಹುದೆಗಳ ಮಾಹಿತಿ ಈ 
ಕೆಳಗಿನಂತಿರುತ್ತದೆ. 


ಮತ್ತು 


~} 


ಮಕ್ಕಳ ಅಭಿವೃದ್ಧಿ 


ನೀಡುವುದು) 


ನಿವೃತ್ತಿ ಮತ್ತು ರಾಜೀನಾಮೆಯಿಂದ 
ತೆರವಾಗಿವೆ? (ವೃಂದವಾರು ಮಾಹಿತಿ 


ಭರ್ತಿ | ಖಾಲಿ | 
213 744 
216 116 
3041 1628 
181 768 
I 3651 | 2656 | 


ವಿಕಲಚೇತನರ “ಹಾಗೂ ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆಯಲ್ಲಿ ಮಂಜೂರಾದ 
ವೃಲದಬಾರು ಹುದ್ಮೆಗಳ ವಿವರ ಈ ಕೆಳಗಿನಂತಿದೆ: 


ಮೈಂದ .ಮಲಜೂರು | "ಭರ್ತಿ ಖಾಲಿ } 
05_ 04 01 
49 28 21 
| 259 132 127 
151 57°}. 
ಮ 464 315 149 


ಕರ್ನಾಟಿಕ ರಾಜ್ಯ ಮಹಿಳಾ ಅಭಿವೃದ್ದಿ 
'ನಿಗೆಮದಲ್ಲಿ ಮಂಜೂರಾದ" 'ಒಟ್ಟು' ಹುದ್ದೆಗಳು 
“75, ವಿಥಸ." 'ನಿವೃತ್ತಿ “ಮತ್ತು ರಾಜೀನಾಮೆಯಿಂದ 
'ತೆರೆಬಾಗಿರುವು ಹುದೆ, ಗಳ ವಿವರ: ಕೆಳಗಿನೆಂತಿದೆ: 


ಮೈಂದ ಮಂಜೂರು ಭರ್ತ 
“ಎ” 07 04 
03 [y 
58 34. 
“07 0 
75” 44 
ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಲ್ಲಿ 
ವೃಂದ ಮತ್ತು ನೇಮಕಾತಿ ವಿಯಮದಡಿ ಒಟ್ಟು' 
ಮಂಜೂರಾದ ಹೆದ್ಗೆಗಳು-18, ಈ ಹುದೆ ಗಳನ್ನು 
ನಿಯೋಜನೆ, ಹೊರಗುತ್ತಿಗೆ ಆಧಾರದ ಮೇರೆಗೆ 
ತುಂಬಲಾಗಿದೆ. 


ಸಂಖ್ಯ: ಮಮಇ 32 ಮಭಾಬಂ2ಂ 


( ರ್‌ ಹಾಲಪ್ಪ ಬಸಪ್ಪ) 

ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತುಮಕ್ಕಳ 
ಅಭಿವೃದ್ದಿ ಹಾಗೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಕ್ಷೇತ್ರ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1121(1264) ಕ್ಕೆ 
ಅನುಬಂಧ 1 


ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಮಕ್ಕಳ ಪಾಲನಾ ಸಂಸ್ಥೆಗಳಿರುವ ಜಿಲ್ಲಾವಾರು | 
ಮಕ್ಕಳ ಮಾಹಿತಿ (ದಿನಾಂಕ:04.03.2022 ರಂತೆ)' 


ಒಟ್ಟು 
ಗಂಡು ಮ ಸಿ 

ಕ್ರಸಂ] ಜಿಲ್ಲೆಗಳ ಹಸರು | ನಾಕ್‌ ಮಕ್ಕಳ 
ಸ ಸಂಖೆ 


-63 


iE | 


ವಿಭಾನೆ ಪೆಣಳ್ಳತ್ತೆನೆ ಪ ಮ್ತ ಸೆಡಿಸೈಕುನೆ ಶಂ ಶಶೀಲ್‌ ಬ, ಸೆಹೊಲಹಿ ಇದೆಕ 
| 05 ಿಕುತೆಲ್ಲದೆ 5 ೆಜ್ತೆ ಸಂ 34ಕಿ 
- W _ " ಅನುಬಂದ -ಕ್ಲಿ 


ರಾಜ್ಯ ಮಹಿಳಾ ನಿಲಯಗಳಲ್ಲಿ ಆಶ್ರಯ ಪಡೆದ ಮೆಹಿಳೆಯರು , 


[ ಆಶ್ರಯ ಪಡೆದ ಮಹಿಳೆಯರ ಸ 
ಪಿರ ಸಂಖ್ಯ 
ಮಹಿಳೆಯರ ಸಂಖ್ಯೆ | ಜೊತೆಯಿರುವ ಮಕ್ಕಳೆ 


ಸಂಸ್ಥೆಯ ಹೆಸರು 


195 
661 


ಮಹಿಳಾ ಪತ iW ಅಲ್ಲಿ ಇಲಾಖೆ 
`ಚೆಂಗಳೂದು* 


KS 


ಅನುಬಂದ -% 


ಮಹಿಳಾ ನಿಲಯಗಳಿಗೆ ಮಂಜೂರಾದ ಹುದ್ದೆಗಳ ಮಾಹಿತಿ 


ರಾಜ ಮಹಿಳಾ ವಿಲಯ, ಕಲಬುರಗಿ 


ಚ 
ರಾಜ್ಯ ಮಹಿಳಾ ನಿಲಯ, ಧಾರವಾಡ 


ರಾಜ್ಯ ಮೆಹಿಳಾ ನಿಲಯ, ಮೈಸೂರು 


ರಾಜ್ಯ ಮಹಿಳಾ ನಿಲಯ, ಉಡುಪಿ 


1 
1 
HE 
1 
1 
1 
1 
1 
1 
1 
1 
1 


ರಾಜ್ಯ ಮಹಿಳಾ ನಿಲಯ, ಶಿವಮೊಗ್ಗ | 


[ery 
[ 


`ನಿದೇ 
ಮಹಿಳಾ ಮತ್ತು ಮಕ್ಕಳೆ ಅಭಿವೃದ್ಧಿ ಇಲಾಖೆ. 
ಬೆಂಗಳೂರು ' 


